ತರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಸರುತಿವದ ಪ್ರಶ್ನೆ ಸಂಖ್ಯೆ 


342 


: ಸದಸ್ಯರ ಹೆಸರು 


ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನ 
ಸಭೆಯಿಂದ ಚುನಾಯಿತರಾದವರು). 


ಉತ್ತರಿಸುವ ದಿನಾಂಕ 


03.02.2021 


ಉತ್ತರಿಸುವ ಸಚಿವರು 


| | ಕೃಷಿ ಸಚಿವರು ' 


ಪ್ರಶ್ನೆ 


ಕೊಡಗು ಜಿಲ್ಲೆಯಲ್ಲಿ, ಈ ವರ್ಷ ಭತ್ತದ 
ಕೊಯ್ಗೆನ ಸಂದರ್ಭದಲ್ಲಿ ಅಕಾಲಿಕ ಮಳೆ 
ಸುರಿದು, ಭತ್ತದ ಕೊಯ್ದು ಸಾಕಷ್ಟು 
ಹಾಳಾಗಿರುವುದರಿಂದ, ರೈತರು ತೀವ್ರ 
ಸಂಕಷ್ಟಕ್ಕೆ ಸಿಲುಕಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಕೊಡಗು ಜಲ್ಮೆಯಲ್ಲಿ, 2020-21 ನೇ ಸಾಲಿನಲ್ಲಿ ಭತದ ಕೊಯ್ಲಿನ 
ಸಂದರ್ಭದಲ್ಲಿ ಅಕಾಲಿಕ ಮಳೆ ಸುರಿದು, ಭತ್ತದ ಕೊಯ್ಲು ಸಾಕಷ್ಟು 
ಹಾಳಾಗಿರುವುದರಿಂದ, ರೈತರು ತೀವ್ರ ಸಂಕಷ್ಠಕ್ಕೆ ಸಿಲುಕಿರುವುದು 
ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


[3 


: ಕೊಯ್ದು 


| ಬಂದಿದ್ದಲ್ಲಿ, ಪುಸ್ತುತ ವರ್ಷದಲ್ಲಿ ಕೊಡಗು 


ಜಿಲ್ಲೆಯಲ್ಲಿ: ಎಷ್ಟು ವಿಸೀರ್ಣದ ಭತದ 
ಹಾನಿಗೊಳಗಾಗಿದೆ ಹಾಗೂ ಸದರಿ 
ನಷ್ಟದ ಅಂದಾಜಿನ ಸಂಪೂರ್ಣ 
ವಿವರಗೆಳೇಮ:; 


YE ಸಬಲ |; 


ಕೊಡಗು ಜಲ್ಲೆಯಲ್ಲಿ 2020-21 ನೇ ಸಾಲಿನಲ್ಲಿ, ಒಟ್ಟು 144 ಹೆಕ್ಟೇರ್‌ 
ಕೊಯ್ದು ು.ಹಾವಿಗೊಳಗಾಗದ 


H 'ಅಂದಾಜು 
ನಷ್ಟದ ವಿವರ 
(ರೂ ಲಕ್ಷಗಳಲ್ಲಿ) 
§ 4.66 
303 
10.46 
18.15 


| ಹಾನಿಯಾದ ವಿಸ್ಟೀರ್ಣ 


2 | ವಿರಾಜವೇಟ L 
3 | ಸೋಮವಾರಪೇಟಿ _ 
| ಒಟ್ಟು | 


ಈ ಕಾರಣದಿಂದ ಆರ್ಥಿಕ 
ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ 
ಕಲ್ಲಿಸಬಿರುವ ತಕ್ಷಣದ ಪದಿಹಾರ, ನೆರವು 
ಹಾಗೂ ಸೌಲಭ್ಯಗಳೇಮ; (ಸಂಪೂರ್ಣ 
ವಿವರ ನೀಡುವುದು) 


ಭತ್ತದ 


ಸಂಕಷ್ಟದಲ್ಲಿರುವ ರೈತರಿಗೆ ಕೂಡಲ್‌ | 
ನೆರವಾಗುವ ದೃಷ್ಟಿಯಿಂದ, ಬೆಂಬಲ ಬೆಲೆ 
ನೀಡುವ ಮೂಲಕ ಈ ವರ್ಷದ ಸಂಪೂರ್ಣ 
ಫಸಲನ್ನು ಖರೀದಿ ಮಾಡಲು 


ಸರ್ಕಾರ ಕ್ರಮ ವಹಿಸುವುದೇ? 


ತೊಡಗು ಜಿಲ್ಲೆಯಲ್ಲಿ 2020ರ ಆಗಸ್ಟ್‌ ಮಾಹೆಯಲ್ಲಿ ಸುರಿದ ಭಾರಿ 
ಮಳೆಯಿಂದ ಉಂಟಾದ ಪ್ರವಾಹ ಮತ್ತು ಭೂ ಕುಸಿತದಿಂದಾಗಿ | 
ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು 
ಇಲಾಖೆಯ ಅಧಿಕಾರಿಗಳ ಜಂಟಿ ಸರ್ವೆ ವರದಿಯ ಪ್ರಕಾರ 2850 | 
| ಹೆಕ್ಟೇರ್‌ ಭತ್ತದ ಬೆಳೆ ನಾಶವಾಗಿದ್ದು, ೫್ಹDRF/SDRF 


ಮಾಗು ದಂತಿಗೆಚದು ಏಕ ಇನ್‌ಪುಟ್‌! 


ಯಾರ್ಗಸುೂೂಜಿಗಳ್‌ಮುಸಾಲರ Fe 


ಸಬ್ಸಿಡಿಯನ್ನು ಬಿಡುಗಡೆ ಮಾಡಲಾಗಿದೆ. 


'ಹಂದ್ರ ಸರ್ಕಾರವು 2020-21ನೇ ಸಾಲಿನ ಮುಂಗಾರು 
ಯತುವಿನಲ್ಲಿ ಕನಿಷ್ಟ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ 
12.10 ಲಕ್ಷ ಮಟ್ರಿಕ್‌ ಟನ್‌ ಭತ್ತವನ್ನು ಖರೀದಿಸಲು ಅನುಮತಿ 
ನೀಡಿರುತ್ತದೆ 
ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ನಯ ಕನಿಷ್ಟ ಬೆಂಬಲ 
ಚೆಲೆ ಯೋಜನೆಯಡಿ ನೋಂದಣಿ ಮಾಡಿದಂತಹ ರೈತರಿಂದ ಪ್ರತಿ 
|! ಖಕರೆಗೆ25 ಕ್ವಿಂಟಾಲ್‌ ನಂತೆ ಪ್ರತಿ ರೈತರಿಂದ ಗರಿಷ್ಠ 75 ಕ್ವಿಂಟಾಲ್‌ 
ಭತವನ್ನು ಖರೀದಿಸಲಾಗುತ್ತಿದೆ. (ಆದೇಶದ ಪ್ರತಿಗಳನ್ನು 
ಲಗತ್ತಿಸಿದೆ) 


ರೂ.193.80 
KON 


ಸ೦ಖ್ಯೆ: AGRI-ACT/16/ 2021 


f 


(ಬಿ.ಸಿ.ಪಾಟೀಲ್‌) 
ಕ್ರಷಿ ವರು 


ಕರ್ನಾಟಕ ಸರ್ಕಾರದ ನಡನಳಿಗಳು 


ವಿಷಯ: 2020-21ನೇ ಸಾಲಿನ ಮುಂಗಾರು ಯತುವಿನಲ್ಲಿ'ಕೆನಿಷ್ಟ ಬೆಂಬಲ ಬೆಲೆ, 
ಯೋಜನೆಯಡಿ ರೈತರಿಂದ ಭತ್ತ,ಖರೀದಿ ಮಾಡುವ ಬಗ್ಗೆ 
ಓದಲಾಗಿದೆ:-1. ಕೇಂದ್ರ ಸರ್ಕಾರದ ಪತ್ರ ಸಂಖ್ಯೆ:3(32)/2019-ಪಿವೈ-1 
, ದಿನಾಂಕ: 10.06.2020 | 
2ದಿನಾಂಕ:22.10;2020'ರಂಡು-ನಡೆದ ಸಚಿವ ಸಂಪುಟ ಉಪಸಮಿತಿಯ 
ನಡವಳಿ. 


ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮಸಂಖ್ಯೆ(1)ರ ಪತ್ರದಲ್ಲಿ ಕೇಂದ್ರ ಸರ್ಕಾರವು, 2020-21ನೇ ಸಾಲಿಗೆ ರೈತರಿಂದ 
ಕನಿಷ್ಟ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಸುವ ಭತ್ತ ರಾಗಿ ಮತ್ತು ಬಿಳಿಜೋಳ ಆಹಾರಧಾನ್ಯಗಳಿಗೆ ಈ 
ಕೆಳಕಂಡ ದರ ನಿಗದಿಪಡಿಸಿದೆ, ಹಾಗೂ ಸದರಿ ಯತುವಿನಲ್ಲಿ 1.10 ಲಕ್ಷ ಮೆಟ್ರಿಕ್‌ ಟನ್‌ ಭತ್ತವನ್ನು 'ಟಿಂಬಲ ಬೆಲೆ 
ಯೋಜನೆಯಡಿ ಖರೀದಿಸಲು ಅನುಮಶತಿಯನ್ನು ನೀಡಿದೆ. 


[ಭತ್ತ -ಸಾಮಾನ್ಯ 186 

ಭತ್ತ ಗೇಡ್‌-ಎ 
ಬಿಳಿಜೋಳ-ಹೈಬ್ರಿಡ್‌ 
ಬಿಳಿಜೋಳ-ಮಾಲ್ಲಂಡಿ 
ರಾಗಿ 


1 
2 
3 
4 


0 


ಮೇಲೆ ಓದಲಾದ (2)ರಲ್ಲಿನ ಸಚಿಪ ಸಂಪುಟ ಉಪ ಸಮಿತಿಯ ಸಭೆಯಲ್ಲಿ 1.10 ಲಕ್ಷ ಮೆ.ಟನ್‌ ಭತ್ತ 
ರೈತರಿಂದ ಖರೀದಿ ಮಾಡಲು ಹಾಗೂ ಸದರಿ ಖರೀದಿಗೆ ಸಂಬಂಧಿಸಿದಂತೆ ಖರೀದಿಯ ವೇಳಾ ಪಟ್ಟಿಗೆ 
ಅನುಮೋದನೆಯನ್ನು ನೀಡಿದೆ. ರ 

2020-21ನೇ ಸಾಲಿನ ಮುಂಗಾರು ಯತುಪನಲ್ಲಿ ರೈತರು ಬೆಳೆದಿರುವ ಆಹಾರ ಧಾನ್ಯಗಳ ಸಂಗ್ರಹಣೆಗೆ 
ಈಗಾಗಲೇ ಕೃಷಿ ಇಲಾಖೆಯಿಂದ ಜಾರಿಗೊಳಿಸಿರುವ “ಫ್ರೂಟ್ಸ್‌” ದತ್ತಾಂಶದಿಂದ ರೈತರ ಮಾಹಿತಿಯನ್ನು ನೇರವಾಗಿ 
ಪಡೆದು ಕೃಷಿ ಇಲಾಖೆ ಒದಗಿಸಿರುವ ಸರಾಸರಿ ಬೆಳೆ ಮಾಹಿತಿಯನ್ವಯ ಹಾಗೂ ಕೇಂದ್ರ ಸರ್ಕಾರದ ಮಾರ್ಗ 
ಸೂಚಿಗಳನ್ವಯ ಕನಿಷ್ಟ ಬೆಂಬಲ ಬೆಲೆ ಯೋಜನೆಯಡಿ ನೋಂದಣಿ ಮಾಡಿದಂತಹ ರೈತರಿಂದ ಭತ್ತವನ್ನು 
ಸರ್ಕಾರವು ನಿಗಧಿಪಡಿಸುವ ಅಕ್ಕಿ ಗಿರಣಿಗಳ ಮೂಲಕ ನೇರವಾಗಿ ಪಡೆದುಕೊಳ್ಳಲು ತೀರ್ಮಾನಿಸಿದೆ. ಅದರಂತೆ, ಈ 
ಕೆಳಕಂಡ ಅದೇಶ; 

ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 125 ಆರ್‌ ಪಿ ಆರ್‌ 2020(ಇ-ಆಫೀಸ್‌) 
ಬೆಂಗಳೂರು, ದಿನಾಂಕ:04.11.2020 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ. 2020-21 ನೇ ಸಾಲಿನ ರೈತರಿಂದ ಕನಿಷ್ಠ ಬಿೀಬಲ ಬೆಲಿ 
ಸ್‌ 


ಸ ೨ 
ಕ್ವಿಂಟಾಲ್‌ ಗೆ ರೂ.1868 ದರದ ಹಾಗೂ ಗ್ರೇಡ್‌ ಭತ್ತವನ್ನು ಪ್ರತ ಕ್ವಿಂಟಾಲ್‌ಗೆ ರೂ. 1888 ರ ದರದಲ್ಲಿ 


Fad pee ಫಿ 
ಮಏರೀದಿಸಲು ಆಡದೇಶಿನಿದೆ. 


ಧಾ 
ಸ್ಸ. 


| 
6» 2020-21 ನೇ ಸಾಲಿಗೆ ರೈತರಿಂದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಭತ್ತವನ್ನುಖರೀದಿಸಲು 
ಕರ್ನಾಟಕ ಆಹಾರ: ಮತ್ತು ನಾಗರೀಕ ಸರಬರಾಜು ನಿಗಮ' ನಿಯಮತ ಮತ್ತು ಕರ್ನಾಟಕ ರಾಜ್ಯ ಸಹಕಾರ 
ಮಾರುಕಟ್ಟೆ ಮಹಾ ಮಂಡಳಿಗಳನ್ನು ಸಂಗ್ರಹಣಾ ಎಜೆನ್ಸಿಗಳನ್ನಾಗಿ ನೇಮಿಸಿ, ಈ ಕೆಳಕಂಡಂತೆ ಜಿಲ್ಲೆಗಳನ್ನು ಹಂಚಿಕ 
ಮಾಡಲಾಗಿದೆ. ಅಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ನೀಡುವ ಸೂಚನೆ/ಆದೇಶಗಳನ್ನಯ ಖರೀದಿ ಪ್ರಕ್ರಿಯೆಯನ್ನು 


3 


ಕೈಗೊಳ್ಳಲು ಆದೇಶಿಸಿದೆ. 


ನಿಯೋಜಿಸಿರುವ ಜಿಲ್ಲೆ 


ಕರ್ನಾಟಕ ಆಹಾರ ಮತ್ತು ನಾಗರಿಕಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, 


ಸರಬರಾಜು ನಿಗಮ ನಿಯಮಿತ 


ಹಾವೇರಿ, ಕೊಪ್ಪಳ, ವಿಜಯಪುರ, ದಕ್ಷಿಣ ಕನ್ನಡ, ಉತ್ತರ 
ಕನ್ನಡ, ಉಡುಪಿ, ದಾವಣಗೆರೆ ಬಾಗಲಕೋಟಿ, 


ತುಮಕೂರು, ಚಿತ್ರದುರ್ಗ, ಕಲಬುರಗಿ, ಬಳ್ಳಾರಿ, “ಬೀದರ್‌, ' 


; ಕರ್ನಾಟಕ ರಾಜ್ಯ ಸ 


ಧಾರವಾಡ, ಕೊಡಗು, ಗದ 


ಮಾರುಕಟ್ಟೆ ಮಹಾಮಂಡಳಿ 


ಮೈಸೂರು 


ಆಯಾ “ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸದರಿ ಜಿಲ್ಲೆಯೆಲ್ಲಿ' ಕಾರ್ಯನಿರತವಾಗಿರುವ ಆಕ್ಮಿಗಿರಣೆಗಳನ್ನು 


ಭತ್ತ ಖರೀದಿ. ಕಾರ್ಯಕ್ಕೆ ನೋಂದಾಯಿಸಿಕೊಂಡು  ಅಕ್ಕಿಗಿರಣಿಗಳ ಹಲ್ಲಿಂಗ್‌. ಹಾಗೂ ಶೇಖರಣಾ 
ಸಾಮರ್ಥ್ಯಕ್ಕನುಗುಣವಾಗಿ. ಸಂಗ್ರಹಣಾ ಕಾರ್ಯವನ್ನು ಮಾಡತಕ್ಕದ್ದು. ಒಂದು ಪಕ್ಷ ಜಿಲ್ಲೆಯಲ್ಲಿ ಕಾರ್ಯನಿರತ 
ಅಕ್ಕಿಗಿರಣಿಗಳು ಅಸ್ತಿತ್ವದಲ್ಲಿ ಇಲ್ಲದ ಪಕ್ಷದಲ್ಲಿ ಪಕ್ಕದ ಜಿಲ್ಲೆಗಳೆಸ್ಲಕ್ಷಗಿರಣಿ ಮೂಲಕ ಸಂಗ್ರಹಣೆ: ಕಾರ್ಯವನ್ನು 
ನಿರ್ವಹಿಸುವುದು. ಸದರಿ ಕಾರ್ಯಕ್ಕೆ ಅವಶ್ಯವಿರುವ ದತ್ತಾಂಶವನ್ನು ಆಯುಕ್ಕರು, ಆಹಾರ ನಾಗರಿಕ ಸಬರಬರಾಜು 


. 


ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರು ಎನ್‌.ಐ ಸಿ ಸಹಯೋಗದೊಂದಿಗೆ ಸಿದ್ದಪಡಸಿತಕ್ಕದ್ದು. ಹಾಗೂ 


“ಕೇಂದ್ರ ಸರ್ಕಾರದ ಪೋರ್ಟಲ್‌ ನಲ್ಲಿ ಅಗತ್ಯ ದತ್ತಾಂಶವನ್ನು ದಾಖಲಿಸತಕ್ಕದ್ದು, ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು 


ಭತ್ತದ ಗುಣಮಟ್ಟವನ್ನು ಅರಿಯಲು ಮೂರನೇ ವ್ಯಕ್ತಿಯನ್ನು (Third Party Assayers) ನೇಮಕ 


ಮಾಡತಕ್ಕದ್ದು. 


2020-21 ನೇ ಸಾಲಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಭತ್ತ ಖರೀದಿಗಾಗಿ ಈ ಕೆಳಕಂಡಂತೆ 
ವೇಳಾಪಟ್ಟಿಯನ್ನು ನಿಗಧಿಪಡಿಸಲಾಗಿದೆ; 


| 
| ಕ್ರ.ಸಂ | ವಿಷಯ, | ಅವಧಿ | 
Mos . ol _ 
11 |ಜಿಲ್ಲು ಮಟ್ಟದ ಟಾಸ್ಯಪೋರ್ಸ್‌ ರಚನೆ ಮತ್ತು 05.11.2020ಿಂದ | 
! | 

| | ಮೊದಲ ಸಭಿ [10.11.2020 | 


ಶಿವಮೊಗ್ಗ, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು," ' 


ಮಟ್ಟದಲ್ಲಿ ಗುಣಮಟ್ಟ 
ಪರಿಶೀಲನೆಗಾಗಿ ಅಸ್ಲೇಯರ್‌ ನೇಮಕಾತಿ ಮತ್ತು 
ತರಬೇತಿ 


ಜಿಲ್ಲಾ 10.11.2020 


15.11.2020 


ಜಿಲ್ಲಾ ಮಟ್ಟದಲ್ಲಿ ಅಕ್ಕಿ. "ಗಿರಣಿಗಳ ಹಲ್ಲಿಂ 
ಸೌಮರ್ಥ್ಯ, ಹಾಗೂ ಭತ್ತ ಸಂಗ್ರಹಣೆ ಸ ಸಾಮರ್ಥ್ಯದ 
ಏಿವರಗಳನ್ನು-ಪಡೆದು” ನೋರದಣಿ" ರ್ಯ 

4 ಬೆಂಬಲ ಬೆಲೆ ಯೋಜನೆಯಡಿ ಭತ್ತ ಖರೀದಿ ಬಗ್ಗ 


20.11.2020 
25.11.2020 


25.11.2020 ರಿಂದ 


1 ಜಿಲ್ಲಾ ವ್ಯಾಪ್ತಿ ಯಲ್ಲಿ ರೈತರಿಗೆ ಅಿಗತ್ಯ ಪ್ರಚಾರ 27.11.2020 
5 12020- 21 ರರೈತರ ನೋಂದಣೆ ಪ್ರಾರಂಭ 30.11.2020 ರಿಂದ 
- ದಾ ರಾ 30.12.2020 
"ಅಕ್ಕಿ ಗಿರಣಿಗಳಿಂದ” - ನೋಂದಣಿ ” 01.12.2020 
ere 
7 | ನೋಂದಾಯಿತ ರೈತರಿಂದ ಭತ್ತವನ್ನು ಖರೀದಿಸಿ 20.12.2020 ರಿಂದ 
ಮಿಲ್‌ಗಳಲ್ಲಿ ಶೇಖರಿಸುವ ಮತ್ತು 20.03.2021 


ಪರಿವರ್ತಿಸುವ ಕಾರ್ಯಾರಂಭ ಮತ್ತು ಮುಕ್ತಾ ಿಯ 


ಭತ್ತ ಖರೀದಿಗೆ 'ಮಾರ್ಗಸೂ ಚಿಗಳು 

ಸೋಂದಣಿ ಮಾಡಿದ ರೈತರು ಇಲಾಖೆಯಿಂದ ಕಳುಹಿಸುವ ಎಸ್‌. ಎಂ.ಎಸ್‌ ಆಧಾರದ ಮೇಲೆ 
ಸಂಬಂಧಪಟ್ಟ ಅಕ್ಕಿ ಗಿರಣಿಗಳಿಗೆ ಭತ್ತದ ಮಾದರಿಯ (82Mp!ಎ)ನ್ನು ಕಡ್ಡಾಯವಾಗಿ ನೀಡತಕ್ಕದ್ದು. 

2. ಸಾಮಾನ್ಯ ಭತ್ತವನ್ನು ಪ್ರತಿ ರೈತರಿಂದ ಉಪತ್ಪಾದಣಿಗೆ ಂಣವಾಗ ಗರಿಷ್ಟ 40 ಕ್ವಿಂಟಾಲ್‌ ಮೀರದಂತೆ 
ಖರೀದಿಸತಕ್ಕದ್ದು (ಪ್ರತಿ ಎಕರೆಗೆ 16 ಕ್ವಿಂ.ನಂತೆ)” 

3. ಅಕ್ಕಿ ಗಿರಣಿ ಮಾಲೀಕರು ರೈತರಿಂದ ಸ್ವೀಕರಿಸಿದ ಭತ್ತದ ಮಾದರಿಯ ($Samp!e)ನ್ನು ಸಂಗ್ರಪಣಾ 
ಏಚೆನ್ಸಿಗಿಂದ ನೇಮಕ ಮಾಡುವ ಗುಣಮಟ್ಟ ಪರಿಶೀಲನಾ ಅಧಿಕಾರಿಯ ಮೂಲಕ ಗುಣಮಟ್ಟ 

ದೃಢೀಕರಣ ಪಡೆದ ನಂತರವೇ ಭತ ಶವನ್ನು ಖರೀದಿಸಿ ಸಂಗ್ರಹಣೆ ಮಾಡತಕ್ಕದ್ದು. 

4. ಭತ್ತವನ್ನು ರೈತರು ತಮ್ಮ ಚೀಲಗಳಲ್ಲಿ ತಂದು ಅಕ್ಕಿ ಗಿರಣಿಗೆ ಸಲ್ಲಿಸಿದಾಗ ಪ್ರತಿ ಕ್ವಿಂಟಾಲ್‌ ಚೀಲಕ್ಕೆ 
ರೂ.ರ/- ರಂತೆ ಖರೀದಿ ಏಜೆನ್ಸಿಗಳು ಪಾವತಿ ಮಾಡತಕ್ಕದ್ದು. | 

5. ರೈತರಿಂದ ಭತ್ತವನ್ನು ಪಡೆದ ನಂತರ ಅಕ್ಕಿ ಗಿರಣಿ ಮಾಲೀಕರು ಸದರಿ ಮಾಹಿತಿಯನ್ನುಆನ್‌ಲೈನ್‌ನಲ್ಲಿ 
ನಮೂದಿಸಬೇಕು. ಹೀಗೆ ನಮೂದಿಸುವಾಗ ಗುಣಮಟ್ಟ ಪರೀಶಿಲನಾ ಅಧಿಕಾರಿ ನೀಡಿರುವ ಒಪಿಗೆ 

ಸ್ಕಾನ್‌ ಮಾಡಿ ಅಪ್‌ ಲೋಡ್‌ ಮಾಡತಕ್ಕದ್ದು, 


-4 


-A- 


ಸರಬರಾಜು ಮಾಡಿದ ರೈತನಿಗೆ 3 ದಿನದೊಳಗಾಗಿ ಅವರ ಬ್ಯಾಂಕ್‌ ಖಾತೆಗಳಿಗೆ ಹಣವನ್ನು ವರ್ಗಾವಣೆ 
ಮಾಡತಕ್ಕದ್ದು. | 

7. ಯಾವುದೇ ಜಿಲ್ಲೆ ಯಲ್ಲಿ ಅಕ್ಕಿ ಗಿರಣಿಗಳು ನೋಂದಾಯಸದಿದ್ದಲ್ಲಿ, ಪಕ್ಕ ಜಿಲ್ಲೆಯ ಅಕ್ಕಿ ಗಿರಣಿಗಳನ್ನು 
ಕೂಡ ರೈತರಿಂದ ಖರ್ಣಿದಿಗೆ ಹತ್ತಿರವಾಗುವಂತೆ "ಗಣನೆಗೆ ತಗಿದುಕೊಂಡು ನೋಂದಾಯಿಸೆಲು ಅವಕಾಶ 
ನೀಡುವುದು. ಆದರಂತೆ, ಅಕ್ಕಿ ಗಿರಣಿಗಳನ್ನು ಗುರುತಿಸಲು ಕ್ರಮವಹಿಸುವುದು ಹಾಗೂ ಒಂದು ಆಕ್ಕಿ ಗಿರಣಿಗೆ 
ಒಂದಕ್ಕಿಂತ ಹೆಚ್ಚು ಜಿಲ್ಲೆಯಲ್ಲಿ ನೋಂದಾಯಿಸಲು ಕೂಡ ಅವಕಾಶ ನೀಡುವುದು. 

6. ಜಿಲ್ಲೆಗಳಲ್ಲಿ ಯಾವುದೇ ಅಕ್ಕಿ ಗಿರಣಿಗಳು ನೋಂದಣಿ ಮಾಡದಿದ್ದಲ್ಲಿ ಪಕ್ಕದ ಜಿಲ್ಲೆಯ ಹತ್ತಿರದ ಅಕ್ಕಿ 

ಗಿರಣಿಗೆ “ಭತ್ತವನ್ನು ಸಾ ಸಾಗಾಣಿಕೆ. ಮಾಡಿದ್ದಲ್ಲಿ, ಅಂತಹ ಸಾ ಗಾಣಿಕಾ ವೆಚ್ಚವನ್ನು ಸ ಸಾರ್ವಜನಿಕ ವಿತರಣಾ: 

. ಪದ್ಧತಿಯ ನಿರ್ಧರಿತ ದರದಂತೆಯೇ ಜಿಲ್ಲಾ ಖರೀದಿ ಏಜೆನ್ಸಿಯ ಮೂಲಕ ರೈತರಿಗೆ ಪ್‌ ಫಾವಶಿಸುವುದು. 

9. ಅಕ್ಕ ಗಿರಣಿಗಳಲ್ಲಿ ಖರೀದಿ ಸಂದರ್ಭದಲ್ಲಿ. ರೈತರಿಂದ ಬಂದಿರುವ ಭತ್ತದ ಗುಣಮಟ್ಟದಲ್ಲಿ ಯಾವುದೇ 
ಗೊಂದಲುಗಳು ಉದ್ಭವಿಸಿದ್ದಲ್ಲಿ ಜಿಲ್ಲಾ ಟಾಸ್‌ ಫೊರ್ಸ್‌ ನ ಗ್ರೇಡರ್‌ ಮೌಲ್ಯ ಮಾಪನದ ಮೂಲಕ 
“ಬಗ್ಗೆಹರಿಸುವುದು. 

ರಾಜ್ಯದಲ್ಲಿ ಕನಿಷ್ಟ ಬೆಂಬಲ ಬೆಲೆ ' ಯೋಜನೆಯ ಅನುಷ್ಠಾನದಲ್ಲಿ ಅಪರ. ನಿರ್ದೇಶಕರು-1, ಆಹಾರ 
ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರು: ರಾಜ್ಯ ಮಟ್ಟದ ನೋಡಲ್‌ 
ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲು ನೇಮಿಸಲಾಗಿದೆ. 
ಖರೀದಿ.ಪ್ರಕ್ರಿಯೆಗೆ ತಗಲುವ ವೆಚ್ಚವನ್ನು ಸಹಕಾರ ಇಲಾಖೆಯ ಎ.ಪಿ.ಎಂ.ಸಿ ಆವರ್ತ ನಿಧಿಯಿಂದ ಭರಿಸುವುದು. 
ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಇತರೆ ಮಾರ್ಗಸೂಚಿ/ಆದೇಶಗಳನ್ನು ರೆ, ನೀಡಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆಡೇಶನುಸಾರ 
ಮತ್ತು ಅವರ ಹೆಸರಿನಲ್ಲಿ 


ಸರ್ಕಾರದ ಆಧೀನ ಕಾರ್ಯದರ್ಶಿ 
ಅಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ 


ಮತ್ತು ಕಾನೂನು ಮಾಪನಶಪಾಸ್ಸ 


್ರಿ ಇಲಾಖೆ, 


So 
ಇವರಿಗೆ: AN 


ಸಂಕಲನಕಾರರು, ಕರ್ನಾಟಕ ರಾಜ್ಯ ೩ ಪತ್ರ ಬೆಂಗಳೂರು. ಈ ಆದೇಶವನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸಿ 
ಅಡರ 200 ಪ್ರತಿಗಳನ್ನು ಒದಗಿಸಲು ಕೋರಿದೆ. 
ಪ್ರಶಿ: 
1. ಪ್ರಧಾನ ಮಹಾಲೇಖಪಾಲರರು (ಚಿ & ಎಸ್‌.ಎಸ್‌.ಎ), ಕರ್ನಾಟಕ, ಹೊಸೆ ಕಟ್ಟಡ ಆಡಿಟ್‌ ಭವನ, ಅಂಬೆ 
ಪೆಟ್ಟಿಗೆ ಸಂಖ್ಯೆ: 5398,ಚಿಂಗಳ ರು-560001. 


"ಇ ಅಕ್ಕಿ ಗಿರಣಿ ಮಾಲೀಕರಿಂದ ಭತ್ತದ ವಿವರ ಲಭ್ಯವಾದ ತಕ್ಷಣ ಖರೀದಿ ಏಜೆನ್ಸಿಗಳು ಭತ್ತವನ್ನು 


No . 5. 

2. ಪ್ರಧಾನ ಮಹಾಲೇಖಪಾಲರರು (48 ಆರ. ಎಸ್‌ ಸ್‌.ಎ), ಕರ್ನಾಟಕ, ಹೊಸ ಕಟ್ಟಡ ಆಡಿಟ್‌ ಭವನ, ಅಂಚಿ 

ಪೆಟ್ಟಿಗೆ ಸಂಖ್ಯೆ: 5398, 'ಚೆಂಗಳೊರು-560001. 

3. ಪ್ರಧಾನ ಮಹಾಲೇಖಪಾಲರರು (ಎ& ಇಗ, ಕರ್ನಾಟಕ, ಪಾರ್ಕ್‌ ಹೌಸ್‌ ರಸ್ತೆ ಅಂಚಿ ಪೆಟ್ಟಿಗೆ ಸಂಖ್ಯೆ: 

5329,ಬೆಂಗಳೂರು:560001 

4, ಸರ್ಕಾರದ ಪ್ರಧಾನ ಕರ್ಜುರರ್ಶಿ, ಸಹಕಾರ ಇಲಾಖೆ, ಬಹು ಮಹಡಿ ದ ಕಟ್ಟಡ, ಬೆಂಗಳೂರು. 

5, ಆಯುಕ್ತರು, ಆಹಾರ ನ ನಾಗರಿಕ ಸರಬರಾಜು ಮತ್ತು ಗ್ರಾಪಕರ ವ್ಯವಹಾರಗಳ ಇಲಾಖೆ, ಬೆಂಗಳೂರು. ' 

6. ಮವಸ್ಮಾಪಕ ನಿರ್ದೇಶರು, ಕರ್ನಾಟಕ € ಆಹಾರ. ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ, 
ಬೆಂಗಳೊರು, - ” WE _ 

7. ವ್ಯವಸ್ಥಾಪಕ ನಿರ್ದೇಶರು, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ, ಬೆಂಗಳೂರು 

8. ವ್ಯವಸ್ಥಾಪಕ ನಿರ್ದೇಶರು, ಕರ್ನಾಟಕ ರ ರಾಜ್ಯ ಸಹಕಾರ ಮಾರುಕಟ್ಟೆ ಮಹಾಮಂಡಳಿ, ಬೆಂಗಳೂರು 

9, ವ್ಯವಸ್ಥಾಪಕ ನಿದಶರು, ಕರ್ನಾಟಕ`ರಾಜ್ಯಕೃಷಿ'ಮಾರಾಟ ಮಂಡಳ, ರಾಜಭವನ ರಸ್ತೆ ಬೆಂಗಳೂರು. 

10.ವ್ಯವಸ್ಥಾಪಕ ನಿರ್ದೇಶರು (ಕೆ:ಜಿ:ಕೆ); “ಭಾರತ-ಅಹಾರ ನಿಗಮ, ಬೆಂಗಳೂರು. 

11.ನಿರ್ದೇಶಕರು, ಖಜಾನೆ. ಇಲಾಖೆ, ಪೋಡಿಯಂ ಬಾಸ್‌; ವಿ.ವಿ ಮಿನಿ ಗೋಪುರ, ಡಾ|| ಅಂಬೇಷ್ಯರ್‌ ರಸ್ತೆ 
ಬೆಂಗಳೂರು. 

12.ಜಂಟಿ ನಿರ್ದೇಶಕರು, ರಾಜ್ಯ ಹುಜೂರ್‌ ಖಜಾನೆ, ಬೆಂಗಳೂರು. 


13.ಸರ್ಕಾರಪ ಅಧೀಸ'ಕಾರ್ಯುಪರ್ಶಿ “ಆರ್ಥಿಕ ಇಲಾಖೆ; ಪೆಚ್ಚಿ-ರ, ವಿಧಾನಸೌಧ, ಬೆಂಗಳೂರು, 
14.ಸಂಬೂಧಪಟ್ಟ ಜಿಲ್ಲೆಯ ಜಂಚಿ ನಿರ್ದೇಶಕರು /ಉಪ ನಿರ್ದೇಶಕರು , ಆಹಾರ ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ, (ಆಯುಕ್ತರು, ಆನಾಸ & ಗ್ರಾವ್ಯ ಇಲಾಖೆ ಇವರ ಮುಖಾಂತರ) 


ರಾ 


15.ಸಂಬಂಧಪಟ್ಟ ಜಿಲ್ಲೆಯ ವ್ಯವಸ್ಥಾಪಕರು, ಕರ್ನಾಟಕ ಪ್ರಪಾರ ಮತ್ತು ನಾಗರಿಕ ಸರಬರಾಜು ನಿಗಮ 


ನಿಯಮಿತ, (ವ್ಯವಸ್ಥಾಪಕ ನಿರ್ದೇಶಕ ರು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ 


ನಿಯಮಿತ, ಬೆಂಗಳೂರು ಇವರ ಮುಖಾಂತರ) 

16.ಶಾಖಾ ರಕ್ಷಾ ಕಡತ /ಹೆಚ್ಚುವರಿ ಪ್ರತಿ. 

ಪ್ರತಿ ಮಾಹಿತಿಗಾಗಿ: ರ್‌ 

1. ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳ, ಆಪ್ತೆ ಕಾರ್ಯದರ್ಶಿ, ವಿಧಾನಸೌಧ, 
ಬೆಂಗಳೂರು. 

2. ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ 
ಇಲಾಖಾ ಸಚಿವರ ಆಪ್ತ ಕಾರ್ಯದರ್ಶಿ, ವಿಕಾಸಸೌಧ, ಬೆಂಗಳೂರು. 

3, ಸರ್ಕಾರದ ಕಾರ್ಯದರ್ಶಿ, ಆಹಾರ ನಾಗರಿಕೆ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು 


ಮಾಪನಶಾಸ್ವಿ ಇಲಾಖೆ ಇವರ ಆಪ್ತ ಕಾರ್ಯದರ್ಶಿಗಳು, ವಿಕಾಸಸೌಧ, ಬೆಂಗಳೂರು. 


ಕರ್ನಾಟಿಕ ಸರ್ಕಾರದ-ನಡವಳಿಗಳು 
ಕರ್ನಾಟಿಕ ಸರ್ಕಾರದ ನಡವಳಿಗಳು 


ವಿಷಯ: 2020-21ನೇ ಸಾಲಿನ ಮುಂಗೆರು ಯತುವಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ 
ಯೋಜನೆಯಡಿ ರೈತರಿಂದ ಭತ್ತ ಖರೀದಿ ಮಾಡುವ ಬಗ್ಗೆ 
ಒದಲಾಗಿದೆ:-1..ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 125 ಆರ್‌ಪಿಆರ್‌ 2020, 
ದಿನಾಂಕ: 04.11.2020 
ರಾಗ 2000 ರಂದು ನಡೆದ ಸಚಿವ ಸಂಪಟ ಉಪಸಮಿಂಿಯ 
ನಡವಳಿ. 
ಪ್ರಸ್ತಾವನಿ: 

- ಮೋಲೆ -ಓದಲಾದೆ. pe ರ -ಸೆರ್ಕಾರಿ ಆದೇಶದಲ್ಲಿ 2020°21 'ನೇ ಸಾಲಿನ ಮುಂಗಾರು 
“ಯತುವಿನಲ್ಲಿ ಕನಿಷ್ಠ ಬೆಂಬಲ "ಬೆಲೆ ಯೋಜನೆಯಡಿ ರೈತರಿಂದ ಭತ್ತ ಖರೀದಿಸಲು ಮೌರ್ಗಸೂನಗನನ್ನು 
ನಿಗಧಿಪಡಿಸಿ ಆದೇಶಿಸಲಾಗಿದೆ. ಮೇಲಿ ಒದಲಾದ'ಛ)ರಲ್ಲಿ, ನ ಸಚಿವ ಸಂಪುಟದ ಉಪ ಸಮಿತಿಯ ಸಭೆಯಲ್ಲಿ ಭತ್ತ 
ಖರೀದಿ ಪ್ರಮಾಣದ ಮಿತಿಯನ್ನು ಪ್ರತಿ ಎಕರೆಗೆ 25 ಕ್ವಿಂಟಾಲ್‌ನಂತೆ ಗರಿಷ್ಠ; 75 ಕ್ವಿಂಟಾಲ್‌ ಭತ್ತವನ್ನು ಪ್ರತಿ 
ರೈತರಿಂದ ಖರೀದಿಸಲು ರೈತರ "ನೋಂದಣಿಯೊಂದಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಭತ್ತ ಖರೀದಿಯನ್ನು 
ಪ್ರಾರಂಧಿಸಲು:ಸೆಚಿವ'ಸಚಿವ ಉಯಪ;ಸಮಿತಿಯು ತೀರ್ಮಾನಿಸಿದೆ. ಸಚಿವ ಸಂಪುಟ ಉಪ ಸಮಿಶಿಯ ತೀರ್ಮಾನದಂತೆ 
ಕ್ರಮವನಿಸಲು ಸೆರಸವು'ತಮರಔಸಿ7 ಈ ಕೆಳಗಿನಂತೆ ಆದೇಶಿಸಿದೆ. 7 

ಸರ್ಕಾರದ ಆದೇಶ ಸೆಂಖ್ಯೆ: ಆನಾಸ 125 ಆರ್‌ಪಿಆರ್‌ 2020,(ಇ-ಆಫೀಸ್‌) 
ಬೆಂಗಳೂರು, ದಿನಾಂಕ: 08.12.2020 
« ಶಾ ್ರಿವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯೆಲ್ಲಿ 2020-21 ನೇ ಸಾಲಿನ ಕೆನಿಷ್ಟ ಬೆಂಬಲ ಬೆಲೆ 
ಜಸೆಕೊಯಿನ ಪ್ರತಿ ರೈ ತರಿಂದ ಪ್ರತಿ ಎಕರೆಗೆ 25 ಕ್ವಿಂಟಾಲ್‌ನಂತೆ ಗರಿಷ್ಟ 75, ಕ್ವಿಂಟಾಲ್‌ ಭತ್ತ ವನ್ನು 
ಖರೀದಿಸಲು ಹಾಗೂ ರೈತರ ನೋಂದಣಿಯೊಂದಿಗೆ ಭತ್ತ ಖರೀದಿಯನ್ನು ತಕ್ಷಣದಿಂದಲೇ (08.12.2020) 
ಪ್ರಾರಂಭಿಸಿ 07.03.2021. ರವರೆಗೆ ಖರೀದಿ ಪ್ರಕ್ರಿಯೆಯನ್ನು) ಮಂದುವರೆಸಲು ಆದೇಶಿಸಲಾಗಿದೆ. ಇನ್ನುಳಿಂದಂತೆ 
ದಿನಾಂಕ: 04.11.2020 ರ ಆದೇಶದಲ್ಲಿನ ಎಲ್ಲಾ ಮಾರ್ಗಸೂಚಿಗಳನ್ನು ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶೆನುಸಾರ 
ಮತ್ತು ಅವರ ಹೆಸರಿನಲ್ಲಿ 


(ವಿ.ಪೆಂ ಚೀ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ 
ಮತ್ತು ಕಾನೂನು ಮಾಪನಶಾಸ್ತ್ರ ಇಲಾಖೆ, 
ಇವರಿಗೆ: Pas 
ಸಂಕಲನಕಾರರು, ಕರ್ನಾಟಕ ರಾಜ್ಯ ಪತ್ರ ಬೆಂಗಳೂರು, ಈ ಆದೇಶವನ್ನು ಮುಂದಿನ ಸಂಚಿಕೆಯಲ್ಲಿ 
ಪ್ರಕಟಿಸಿ ಅದರ ) 200 ಪ್ರತಿಗಳನ್ನು ಒದಗಿಸಲು ಕೋರಿದೆ. 


1. ಪ್ರಧಾನ ಮಹಾಲೇಖಪಾಲರರು (ಜಿ & ಎಸ್‌.ಎಸ್‌.ಎ), ಕರ್ನಾಟಕ, ಹೊಸ ಕಟ್ಟಡ ಆಡಿಟ್‌ ಭವನ, ಅಂಚಿ 
ಪೆಟ್ಟಿಗೆ ಸಂಖ್ಯೆ: 5398, ತಂಗಳು £6000, 


14. 


15. 


-, ಪ್ರತಿ ಮಾಹಿತಿಗಾಗಿ: 


. ಪ್ರಧಾನ ಮಹಾಲೇಖಪಾಲರರು (ಇ & ಆರ.ಎಸ್‌.ಎ), ಕರ್ನಾಟಕ, ಹೊಸ ಕಟ್ಟಡ ಆಡಿಟ್‌ ಭವನ, ಕಿಂಚಿ 


ಪೆಟ್ಟಿಗೆ ಸಂಖ್ಯೆ: 5398,ಬೆಂಗಳೂರು-560001. 


. ಪ್ರಧಾನ ಮಹಾಲೇಖಪಾಲರರು (ಎ & ಇ), ಕರ್ನಾಟಕ, ಪಾರ್ಕ್‌ ಹೌಸ್‌ ರಸ್ತೆ, ಅಂಚೆ ಪೆಟ್ಟಿಗೆ ಸಂಖ್ಯೆ: 


5329,ಬೆಂಗಳೂರು-560001. 


. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಹಕಾರ ಇಲಾಖೆ, ಬಹು ಮಹಡಿ ಕಟ್ಟಡ, ಬೆಂಗಳೂರು. 


ಆಯುಕ್ತರು, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಬೆಂಗಳೂರು. 
ವ್ಯವಸ್ಥಾಪಕ ನಿರ್ದೇಶರು, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ, 
ಬೆಂಗಳೂರು. 3 


. ವ್ಯವಸ್ಥಾಪಕ ನಿರ್ದೇಶರು, ಕರ್ನಾಟಕ ರಾಜ್ಯ ಸಹಕಾರ ಮಾರುಕಟ್ಟೆ ಮಹಾಮಂಡಳಿ, ಬೆಂಗಳೂರು 
: ವ್ಯವಸ್ಥಾಪಕ ನಿರ್ದೇಶರು, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳ, ರಾಜಭವನ ರಸ್ತೆ, ಬೆಂಗಳೂರು. 


ವ್ಯವಸ್ಥಾಪಕ ನಿರ್ದೇಶರು (ಕೆ.ಟಿ.ಕೆ), ಭಾರತ ಆಹಾರ ನಿಗಮ, ಬೆಂಗಳೂರು. 


. ನಿರ್ದೇಶಕರು, ಖಜಾನೆ ಇಲಾಖೆ, ಪೋಡಿಯಂ ಬ್ಲಾಕ್‌ ವಿ.ವಿ ಮಿನಿ ಗೋಪುರ, ಡಾ ಅಂಬೇಡ್ಕರ್‌ ರಸ್ತೆ 


ಬೆಂಗಳೂರು. 


. ಜಂಟಿ ನಿರ್ದೇಶಕರು, ರಾಜ್ಯ ಹೂಜೂರ್‌ ಖಜಾನೆ, “ಬೆಂಗಳೂರು. 
, ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ವೆಚ್ಚ- 5 ವಿಧಾನಸೌಧ, ಬೆಂಗಳೂರು. 
ಸಂಬಂಧಪಟ್ಟ; ಜಿಲ್ಲೆಯ ಜಂಟಿ ನಿರ್ದೇಶಕರು! ಉಪ ನಿರ್ದೇಶಕರು, “ಆಹಾರ ನಾಗೆರಿಕ ಸರಬರಾಜು ಮತ್ತು 


ಜ್‌ 


" ಗ್ರಾಹಕರ ವ್ಯವಹಾರಗಳ ಇಲಾಖೆ, (ಆಯುಕ್ತರು, ಆನಾಸ ಮತ್ತು ಗ್ರಾವ್ಯ ಇಲಾಖೆ ಇವರ ಮುಖಾಂತರ 
ಸಂಬರಿಧಪಟ್ಟ ಜಿಲ್ಲೆಯ ವ್ಯವಸ್ಥಾಪಕರು, ಕರ್ನಾಟಕ ಆಹಾರ ಮತ್ತು ನಾಗರಿಕೆ ಸರಬರಾಜು ನಿಗಮ 
ನಿಯಮಿತ, (ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮ ನಿಯಮಿತ 
ಇವರ ಮುಖಾಂತರ) i 

ಶಾಖಾ ರಕ್ಷಾ ಕಡತ/ಹೆಚ್ಚುವರಿ ಪ್ರತಿ. 


¥ 


1? 


ಸನ್ಮಾನ್ಯ ಮುಖ್ಯಮಾತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳ, ಅಪ್ಪ ಕಾರ್ಯದರ್ಶಿ, ವಿಧಾನಸೌಧ, 
ಬೆಂಗಳೂರು. 

ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕಠ್ಯವ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ 
ಇಲಾಖಾ ಸಚಿವರ ಆಪ್ತ ಕಾರ್ಯದರ್ಶಿ, ವಿಕಾಸಸೌಧ, ಚಿರಗಯೂರು. 

ಸರ್ಕಾರದ ಕಾರ್ಯದರ್ಶಿ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ 
ಕಾನೂನು ಮಾಪನಶಾಸ್ತ್ರ ಇಲಾಖೆ ಇವರ ಆಪ್ತ ಕಾರ್ಯದರ್ಶಿಗಳು, ವಿಕಾಸಸೌಧ, ಬೆಂಗಳೂರು. 


. 


